ಕರ್ನಾಟಿಕ ವಿಧಾನ ಪರಿಷತ್ತು 


| 1406 


ಡಾ: ಷಂರಕಾಪರ್‌ ಬಿ.ಪ 


ಪಾಟೀಲ್‌ 


09-03-2022 


| ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು. 


ಉತ್ತರ 


ಅ). 


ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 
ವ್ಯಾಪ್ತಿಯಲ್ಲಿ ಒಳಪಡುವ ದೇವಸ್ಥಾನಗಳು 


ಎಷ್ಟು; (ವಿವರ ಒದಗಿಸುವುದು) 


ಮುಜರಾಯಿ 


ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಜರಾಯಿ ವ್ಯಾಪ್ತಿಯಲ್ಲಿ 
ಒಳಪ ಡುವ ಒಟ್ಟು 6697 ದೇವಸ್ಥಾನಗಳಿರುತ್ತವೆ. ಜಿಲ್ಲಾ ವಾರು 


ವಿವರ ಕೆಳಕಂಡಂತಿದೆ. 


ಅಧಿಸೂಚಿತ ಸಂಸ್ಥೆಗಳ 
ಸಂಖ್ಯೆ 
530 
1630 . 
1212 
1287 
739 
1299 
6697 


ಆ) 


ಕಳೆದ 2 ವರ್ಷಗಳಿಂದ 
ಬಿಡುಗಡೆ ಮಾಡಿದ ಅನುದಾನವೆಷ್ಟು: (ವಿವರ 


ಒದಗಿಸುವುದು) 


| 
ಇಲ್ಲಿಯವರೆಗೆ 


ಯೋಜನೆಪಾರು ವಿ 


೯ಟಕದ 06 ಜಿಲ್ಲೆಗಳಿಗೆ ಕಳೆದ 02 ವರ್ಷಗಳಲ್ಲಿ 
ವಿಧ ಯೋಜನೆಗಳಿಗೆ 
ಒಟ್ಟು ರೂ.4190.88ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿರುತ್ತದೆ. 


ಕಲ್ಯಾಣ ಕನಾ 


ಇಲ್ಲಿಯವರೆಗೆ ಧಾರ್ಮಿಕ ದತ್ತಿ ಇಲಾಖೆಯ ವಿ 


ವರ ಅನುಬಂಧದಲ್ಲಿ ನೀಡಲಾಗಿದೆ. 


ಇ) 


ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಜರಾಯಿ 
ವ್ಯಾಪ್ತಿಗೆ ಒಳಪಡುವ ದೇವಸ್ಥಾನಗಳಿಗೆ 
ಮೂಲಭೂತ ಸೌಕರ್ಯ ಇಲ್ಲದಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಬಂದಿದೆ 


ey, 


-2- 


(ಈ) 


ಬಂದಿದ್ದಲ್ಲಿ: ಸರ್ಕಾರ ಕೈಗೊಂಡ 
ಕ್ರಮಗಳೇನು 


ಕಲ್ಯಾಣ ಕರ್ನಾಟಕದ 06 'ಜಿಲ್ಲೆಗಳ 'ಪ್ರವರ್ಗ 'ಐ' ಮತ್ತು 'ಬಿ 


ದೇವಾಲಯಗಳಲಿ ಭಕ್ತಾಧಿಗಳಿಗೆ ಈಗಾಗಲೇ ಮೂಲಭೂತ 


ಸೌಕರ್ಯವನ್ನು ೬ ಒವಗಿಸಲಾಗಿರು ತ್ತದೆ. 
ಉಳಿದಂತೆ ಪ್ರವರ್ಗ-ಸಿ' ಶ್ರೇಣಿಯ ದೇವಾಲಯಗಳಿಗೆ 
ಮೂಲಭೂತ ಸೌಕರ್ಯ ಕಲ್ಪಿಸಲು ಪ್ರತಿ. ಆರ್ಥಿಕ ವರ್ಷ ಈ ಕೆಳಕಂಡ 


ಯೋಜನೆಗಳಡಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ 


2 
G 
3 

pI 
GC 
21 
ನಕು 
py 


ಎನೆ ಪಡೆದು. ಅಭಿವೃದ್ಧಿಪಡಿಸಲು ಅವಕಾಶ 


1. ಮರಸ್ಥಿ/ಜೀರ್ಣೋದ್ಧಾರ/ನಿರ್ಮಾಣ ಯೋಜನೆ. 


2. ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಧನ ಸಹಾಯ ಯೋಜನೆ 


ರನ್ಹಯ ದೇವಾಲಯಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ 


ನೀಡಲಾಗಿರುತ್ತದೆ. 


3 


ಸಂಖ್ಯೆ: ಕ೦ಇ 60 ಮುಸಪ್ರ 2022 


ಸ. 


2 


(ಶಶಿಕಲ ಅ. ಜೊಲ್ಲೆ) 
. ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಲರು ಗೆಯಿಬ್ದುವ ಅಸ್ಸ. ನಬ): hol 


ಅನುಬಂಧ 
ಯ್‌ 
ಯೋಜನೆಗಳು [ ಬೀದರ್‌ ಜಿಲ್ಲ ] ಕೆಲಬುರುಗಿ ಜಿಲ್ಲ 
್‌ ರಾ (ಮೊತ್ತ ರೂ.ಲಕ್ಷಗಳಲ್ಲಿ "| 
ವರ್ಷ 2019-20 | 2020-21 2021-22 | 2019-20 | 2020-21 2021-22 ಒಟ್ಟು 
K (ಫೆಬ್ರವರಿ (ಫೆಬ್ರವರಿ 
ಅಂತ್ಯಕ್ಕೆ) ಅಂತ್ಯಕ್ಕೆ) 
ದುರಸ್ತಿ ಜೀರ್ಣೀದ್ದಾರ ನಿರ್ಮಾಣ | 95.00 50.50 17.00 359.90 438.00 110.00 1070.4 
ಯೋಜನೆ [ 
ಆರಾಧನಾ ಯೋಜನೆ 2544 | 19.80 19.80 38.16 270 | 2970 1626 
ಪರಿಶಿಷ್ಟ ಜಾತಿ ಉಪಯೋಜನೆ 40.56 31.68 31.68 60.84 47.52 47.52 259.8 
ಗಿರಿಜನ ಉಪಯೋಜನೆ 6.09 | 4.74 4.14 9.14 71% 7.1 2839 | 
ಒಟ್ಟು K 167.09 106.72 73.22 468.04 52233 | 19433 153179 | 
| ಯೋಜನೆಗಳು ಯಾದಗಿರಿ ಜಿಲ್ಲೆ | ಾಯರೂರುಕಲ್ಲ | 
§ (ಹೊತ್ತ ರೂ.ಲಕ್ಷಗಳಲ್ಲಿ) 
ವರ್ಷ 2019-20 | 2020-23 2021-22 | 2019-20 | 2020-21 2021-22 | ಒಟ್ಟು 
ಪೆಬ್ರವರಿ | (ಫೆಬ್ರವರಿ 
ಅಂತ್ಯಕ್ಕೆ ಅಂತ್ಯಕ್ಕೆ 
ದುರಸ್ತಿ § ಜೀರ್ಣೋದ್ದಾರ | 109.50 35.00 5.00 200.00 297.00 115.00 
ನಿರ್ಮಾಣ ಯೋಜನೆ 761.5 
ಆರಾಧನಾ ಯೋಜನೆ 16.96 13.20 13.20 29.68 23.10 23.10 119.24 
ಪರಿಶಿಷ್ಟ ಜಾತಿ; 27.04 21.12 21.12 47.32 36.96 36.98 
ಉಪೆಯೋಜಸೆ 190.52 
ಗಿರಿಜಬನ ಉಪಯೋಜನೆ 4,06 3.16 3.16 7.14 5.53 5.53 28.56 
[2 | 157.56 - 72.48 4248 | 284.1 362.59 F 180.59 1099.81 
ಯೋಜನಗಳು . | ಕೊಷ್ಡಳ ಜಿಲ್ಲೆ | ಬಳ್ಳಾರಿ ಜಿಲ್ಲೆ [ | 
I (ಮೊತ್ತ ರೂ.ಲಕ್ಷಗಳಲ್ಲಿ) | 
ವರ್ಷ 2019-20 | 2020-21 2021-22 | 2019-20 | 2020-21 | 2024-22 ಒಟ್ಟು 
(ಫೆಬ್ರವರಿ | ಫೆಬ್ರವರಿ 
-| ಅಂತ್ಯಕ್ಕೆ ಅಂತ್ಯಕ್ಕೆ 
ದುರಸ್ತಿ 60.00 62.50 ' 40.00 | 69700 | 22250 16.00 1098 
ಜೀರ್ಣೋದ್ದಾರ 
ನಿರ್ಮಾಣ ಯೋಜನೆ | ” | | 
ಆರಾಧನಾ ಯೋಜನೆ | 24.20 16.50 16.50 42.40 33.00 33.00 162.6 
ಪರಿಶಿತ್ರ ಜಾತಿ | 33.80 26.40 26.40 67.60 5280 | 5280 259.8 
ಉಪಯೋಜನೆ 
ಗಿರಿಜನ 5.08 3.95 3.95 - 10.18 790 7.90 38.94 
ಉಪಯೋಜನೆ 
ಒಟ್ಟು 12008 |. 109.35 8685 | 81746 | 3162 109.7 1098.00 | 


